ಕರ್ನಾಟಿಕ ವಿಧಾನ ಪರಿಷತ್‌ 


ಅ) 


" |ಕ್ರ-ಸಂ 


ಮಾನ್ಯ ಸದಸ್ಯರ ಹೆಸರು | : 1 ಶ್ರೀ ಆರ್‌.ಪುಸನ್ನ ಕುಮಾರ್‌ 
(ಸೈಳೀಯ ಸಂಸ್ಕೆಗಳ ಕ್ಷೇತ್ರ) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ]: | 246 
ಯದಾ ದಿನಾಂಕ |:|09122000 
ಉತ್ತರಿಸಬೇಕಾದ ಸಚಿವರು |: | ವಸತಿಸಚಿವರು 
ಪ್ರಶ್ನೆ ಉತ್ತರ ] 


ಶಿವಮೊಗ್ಗ ಮಹಾನಗರ ಪಾಲಿಕೆಯ 
ವ್ಯಾಪ್ತಿಯಲ್ಲಿ: ಆಶ್ರಯ ಮನೆಗಳನ್ನು 
ಹಂಚಿಕೆ ಮಾಡಲು  ಆರ್ಜಿಗಳನ್ನು 
ಆಹ್ವ್ಮಾನಿಸಲಾಗಿದೆಯೇ, : ಆಗಿದ್ದಲ್ಲಿ 
ಸರ್ಕಾರ ತೆಗೆದು ಕೊಂಡ ಕ್ರಮಗಳೇನು, 
ಅರ್ಜಿ ಹಾಕದವರಿಗೆ " ಮತ್ತೆ 
ಅವಕಾಶವಿದೆಯೇ ; 


ಶಿವಮೊಗ್ಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 
ಆಶ್ರಯ ಮನೆಗಳನ್ನು ಹಂಚಿಕೆ ಮಾಡಲು 


ಅರ್ಜಿಗಳನ್ನು ಆವ್‌ ಲೈನ್‌ ಮುಖಾಂತರ 

ಆಹ್ವಾನಿಸಲಾಗಿದೆ. ' ) 
ಗೋವಿಂಲದಾಪುರದಲ್ಲಿ 3000 ; ಮನೆಗಳು 

ಗೋಪಿಶೆಟ್ಟಿ ಕೊಪ್ಪದಲ್ಲಿ 1836 ಒಟ್ಟು 4836 


ಮನೆಗಳೆಗೆ ಸರ್ಕಾರದಿಂದ ಮಂಜೂರಾತಿ ಆಗಿರುತ್ತದೆ. 


ಈಗಾಗಲೇ ಸದರಿ ಯೋಜನೆ ಫಲಾನುಭವಿಗಳ 
ಆಯ್ಕೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಇದರಲ್ಲಿ 
2,696 ಫಲಾನುಭವಿಗಳಿಂದ ಪೂರ್ಣವಂತಿಕೆ 
ಸಂದಾಯವಾಗಿರುತ್ತದೆ. 


ಬಾಕಿ 2140 ಮನೆಗಳಿಗೆ ಫಲಾನುಭವಿಗಳ 
ಆಯ್ಕೆಗಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿದ 3142 
ಫಲಾನುಭವಿಗಳಿಗೆ ಪೂರ್ಣವಂತಿಕೆ ಹಣವನ್ನು 
ಪಾವತಿಸಲು 05 ನವೆಂಬರ್‌ 2020 ರಂದು ಪತ್ರಿಕೆ 
ಪ್ರಕಟಣೆ ಮೂಲಕ ತಿಳಿಸಲಾಗಿದ್ದು 31 ನೇ ಡಿಸೆಂಬರ್‌ 
2020 ರವರೆಗೆ ಅವಕಾಶವನ್ನು ನೀಡಲಾಗಿರುತ್ತದೆ. 
ನಂತರದಲ್ಲಿ ಪೂರ್ಣವಂತಿಕೆ ಪಾವತಿಸದ ಬಾಕಿ 
ಮನೆಗಳಿಗೆ ಪುನಃ ಅರ್ಜಿ ಆಹ್ವಾನಿಸಲಾಗುವುದು. 


ಆ) 


| ಮಹಾ ನಗರಪಾಲಿಕೆಯ 
ವ್ಯಾಪ್ತಿಯಲ್ಲಿ ಅರ್ಜಿ. ಸಲ್ಲಿಸಿ 
ಆಯ್ಕೆಯಾದಂತಹ 
ಫಲಾನುಭವಿಗಳಲ್ಲಿ ರೂ. 80,000/-ಗಳ 
ಹಣವನ್ನು ಪಾವತಿಸಿರುವವರ ಸಂಖ್ಯೆ 
ಎಷ್ಟು: 


ಸಾಮಾನ್ಯ ವರ್ಗದ ಫಲಾನುಭವಿಗಳಿಂದ 
ಫಲಾನುಭವಿಗಳ ವಂತಿಕೆ ರೂಪದಲ್ಲಿ ರೂ.80,000/-. 
ಪ.ಜಾ/ಪ.ಪಂ ವರ್ಗದ ಫಲಾನುಭವಿಗಳಿಂದ 
ಫಲಾನುಭವಿಗಳ ವಂತಿಕೆ ರೂಪದಲ್ಲಿ ರೂ. 50,000/- 
ಗಳನ್ನು ಪಾವತಿಸಿ ಕೊಳ್ಳಲಾಗುತ್ತಿದೆ. ಸಾಮಾನ್ಯ 
ವರ್ಗದ 1718 ಫಲಾನುಭವಿಗಳಿಂದ 
ರೂ.13,74,44,000/- ಮತ್ತು ಪ.ಜಾ/ಪ.ಪಂ ವರ್ಗದ 
978 ಫಲಾನಿಭವಿಗಳಿಂದ ರೂ.489,00,000/-ಗಳು 
ಒಟ್ಟು ರೂ.18,63,44,000/-ಗಲು 
ಸಂದಾಯವಾಗಿರುತ್ತದೆ, k 


ಪ್ರಶ್ನೆ ಉತ್ತರ 
*) |ಯಾವ ದನಾಂಕದಂದೆ ಹಣವನ್ನು ದಿನಾಂಕ08-01-2018 ರಿಂದ ಹಣವನ್ನು 
ಪಾವತಿಸಿರುತ್ತಾರೆ. ಪಾಪವತಿಸಿರುತ್ತಾರೆ. ; : 
ಈ | ಆಶ್ರಯ ಮನೆಗಳ ಕಾಮಗಾರಗಳು]  ಆಪ್ರಯ ಯೋಜನೆಯಡಿ ೫ ಆ ಮಾದರಿ ೫ 
: | ಪ್ರಾರಂಭವಾಗಿವೆಯೇ. ಆಗದಿದ್ದಲ್ಲಿ |! ಮನೆಗಳು.ಪ್ರಗತಿ ಹಂತದಲ್ಲಿದ್ದು, ಉಳಿದ 3000 ಜಿ+2 
ಹಣ ಸಂದಾಯ ಮಾಡಿರುವವರಿಗೆ | ಮನೆಗಳಿಗೆ ಈಗಾಗಲೇ ಟೆಂಡರ್‌ ಕರೆಯಲಾಗಿದೆ 
ಯಾವ ಕಾಲಮಿತಿಯೊಳಗೆ | ಹಾಗೂ ಅರ್ಹ . ಗುತ್ತಿಗೆದಾರರಿಗೆ ತಾಂತ್ರಿಕ 
ಮನೆಗಳನ್ನು ಹಂಚಿಕೆ | ಅನುಮೋದನೆಯಾಗಿದ್ದು, ಆರ್ಥಿಕ 
ಮಾಡಲಾಗುವುದು; ' ಅನುಮೋದನೆಯು ಸಹ ದಿನಾಂಕಃ 25/11/2020 
ರಂದು ನಡೆದ 25 ನೇ $೬SMC ರವರಿಂದ 
ಅನುಮೋದನೆಯಾಗಿರುತದೆ.. 
ಯೋಜನೆಯನ್ನು ಪೂರ್ಣಗೊಳಿಸಲು ಎರಡು 
ವರ್ಷ ಕಾಲಾವಕಾಶವಿರುತ್ತದೆ. ನಂತರದಲ್ಲಿ ಹಂಚಿಕೆ 
ಮಾಡಲು ಕ್ರಮ ಕೈಗೊಳ್ಳಲಾಗುವುದು. 
'ಉ |ಈ ಯೋಜನೆಗೆ ಸರ್ಕಾರದಿಂದ ರೂ. 2901 ಕೋಟಿಗಳು ಕೇಂದ್ರ ಸರ್ಕಾರದಿಂದ 
ಬಿಡುಗಡೆಯಾಗಿರುತ್ತದೆ. 


“| ಬಿಡುಗಡೆಯಾದ ಅನುದಾನವೆಷು ? 


ಸಂಖ್ಯೆ :ನಇ 409 ಹೆಚ್‌ಎಎಂ 2020 


(ವಿ. ಸೋಮಣ್ಹ) 
ವಸತಿ ಸಚಿವರು 


